ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 17-03-2021 ಪ್ರಶ್ನೆ ಸಂಖ್ಯೆ: 1254(1473) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಶಶೀಲ್‌ ಜಿ. ನಮೋಶಿ (ಶಿಕ ಕರ ಕ್ಷೇತ) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತರಿಸುವ ಸಚಿವರು: ಸಮಾಜ ಕಲ್ಯಾಣ ಸಚಿವರು 


ವಿಷಯ: ಕಲ್ಯಾಣ ಕರ್ನಾಟಿಕ ಪ್ರದೇಶದಲ್ಲಿರುವ ಜಔ್ಣ್ಕls ಸಂಸ್ಥೆಯ ವಸತಿ ಶಾಲೆಗಳ ಪ್ರಾಂಶುಪಾಲರ ಹುದ್ದೆಗಳ ಕುರಿತು 


(ಅ) ಕಲ್ಯಾಣ ಕರ್ನಾಟಿಕ ಪ್ರದೇಶದಲ್ಲಿರುವ K್ಣಣ್ಕ[sಸಂಸ್ಥೆಗಳ ಒಟ್ಟಿ ವಸತಿ ಶಾಲೆಗಳ ಸಂಖ್ಯೆ 
ಎಷ್ಟು; ಹಾಗೂ ಪ್ರಾಂಶುಪಾಲರುಗಳ ಹುದ್ದೆಗಳು ಎಷ್ಟು; (ಜಿಲ್ಲಾವಾರು ಮಾಹಿತಿ 
ನೀಡುವುದು) 


(ಆ) ಪ್ರಸ್ತುತ ಕಾರ್ಯನಿರ್ವಹಿಸುತಿರುವ ಖಾಯಂ ಪ್ರಾಂಶುಪಾಲರುಗಳ ಖಾಲಿ ಹುದ್ದೆಗಳ 
ಸಂಖ್ಯೆ ಎಷ್ಟು; ಪ್ರಾಂಶುಪಾಲರುಗಳ ಖಾಲಿ ಹುದ್ದೆಗಳ ಸಂಖ್ಯೆ ಎಷ್ಟು; (ಜಿಲ್ಲಾವಾರು ಮಾಹಿತಿ 
ನೀಡುವುದು) 


(ಇ) KREIS ಸ೦ಸ್ಥೆಯ ಕಲ್ಯಾಣ ಕರ್ನಾಟಕದ ವ್ಯಾಪ್ಲಿಯ ವಸತಿ ಶಾಲೆಗಳ ಪ್ರಾಂಶುಪಾಲರ 
ಸ್ಥಳೀಯ ವೃಂದದ ಹುದ್ದೆಗಳ ಹಾಗೂ ಉಳಿದ ಮೂಲ ವೃಂದದ ಹುದ್ದೆಗಳ ಸಂಖ್ಯೆ ಎಷ್ಟು ; 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಈ) 371 ಎ ಮೀಸಲಾತಿ ನಿಯಮದಂತೆ ಕಲ್ಯಾಣ ಕರ್ನಾಟಿಕ ಪ್ರದೇಶದ ವ್ಯಾಪ್ಲಿಯಲ್ಲಿರುವ 
KREIS ವಸತಿ ಶಾಲೆಗಳಲ್ಲಿರುವ ಪ್ರಾಂಶುಪಾಲರ ಹುದ್ದೆಗಳ ಬಡ್ಡಿಯಲ್ಲಿ ಸ್ಥಳೀಯ ವೃಂದದ 
ಸಹ ಶಿಕ್ಷಕರುಗಳಿಗೆ ಬಡ್ತಿಗಾಗಿ ಮೀಸಲಿರಿಸಿರುವ ಸ್ಥಳೀಯ ವೃಂದದ ಪ್ರಾಂಶುಪಾಲರ 
ಹುದ್ದೆಗಳ ಸಂಖ್ಯೆ ಎಷ್ಟು ; (ಮಾಹಿತಿ ನೀಡುವುದು) 


(ಉ) 371 ಎ ನಿಯಮದಂತೆ ಕಲ್ಯಾಣ ಕರ್ನಾಟಿಕ ಭಾಗದ ಜKಣE!s ವಸತಿ ಶಾಲೆಗಳ ಸ್ಥಳೀಯ 
ವೃಂದದ ಪ್ರಾಂಶುಪಾಲರ ಹುದ್ದೆಗಳಿಗೆ ಸಹ ಶಿಕಕರುಗಳಿಗಿರುವ ಸಂವಿಧಾನಾತ್ಮಕ ಹಕ್ಕಿನ 
ಬಡ್ತಿಯ ಕಾಲಮಿತಿ ಯಾವುದು? 


